ಡಾ|| ಎಸ್‌.ಜೆ. ಕೊಪ್ಪಾ” 


ಒಂದು ಅಪೂರ್ನ ಶಿವಶಿಂಗ 


ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾ ಪುರ ಜಿಲ್ಲೆ 
ಮತ್ತು ತಾಲ್ಲೂಕಿಗೆ ಸೇರಿದ "ಕೂಡಲ', ಸೋಲಾಪುರ- 
ವಿಜಾಪುರ ರಾಷ್ಟ್ರೀಯ ಹೆದ್ದಾರಿ ಮೇಲಿರುವ ಬಾಕಳಿ 
ಯಿಂದ ೧೮ ಕ, ಮೂ. ಪೂರ್ವ-ದಕ್ಷಿಣಕ್ಕಿದೆ. ಪ 
ಕೂಡಲ ಗ್ರಾಮದಿಂದ ದಕ್ಷಿಣಕ್ಕೆ ಅರ್ಥ ಕಿ.ವೂ. ದೂರ 
ದಲ್ಲಿ "ಸಿನಾ' ನದಿ ಪೂರ್ವಾಭಿಮುಖವಾಗಿ ಹೆರಿಯುವ 
ಭೀಮಾ ನದಿಗೆ ಕೂಡುತ್ತದೆ. ಇದರಿಂದಾಗಿಯೇ 
ಅಲ್ಲಿನ ಊರಿಗೆ ಕೂಡಲ ಎಂಬ ಹೆಸರು ಬಂದಿದೆ. ಎರಡು 
ನದಿಗಳು ಕೂಡುವ ಸ್ಥಳ (ಕೂಡಲ)ಗಳು ಇಂದಿಗೂ 
ನಮ್ಮ ಜನರಿಗೆ ಸವಿತ್ರ ಕ್ಷೇತ್ರಗಳೆಸಿಸಿನೆ. 
ಕೂಡಲದಲ್ಲಿ ೧೨ನೇ ಶತಮಾನದ ವಾಸ್ತುಶೈಲಿಯ 
ದೊಡ್ಡ ಗಾತ್ರದ ಸಂಗಮೇಶ್ವರ ದೇವಾಲಯವಿದೆ. 
ಈ ದೇವಾಲಯದ ಪೂರ್ನಭಾಗದಲ್ಲಿ ಸ್ವಲ್ಪ ಕೆಳಗೆ 
ಇದಕ್ಕಿಂತ ಪ್ರಾಚೇನವಾದ ಮತ್ತು ಸುಂದರ ವಾಸ್ತುಶೈಲಿ 
ಯಿಂಜೊಡಗೂಡಿದ, ಜೀರ್ಣಗೊಂಡ ಇನ್ನೊಂದು 
ದೇವಾಲಯಜಿ, ಎರಡು-ಮೂರು ವರ್ಷಗಳ ಹಿಂದೆ 
ಇದರ ಉತ್ತರ ಭಾಗದ ನೆಲವನ್ನು ಅಗೆಯುತ್ತಿರುವಾಗ 
ಸದ್ಯದ ಅಪೂರ್ವ ಶಿನಲಿಂಗ ದೊರಕಿದ್ದು, ಈಗ ಅದನ್ನು 
ಸಂಗಮೇಶ್ವರ ದೇವಾಲಯದ ಉತ್ತರಭಾಗದ ಆವರಣದ 
ಹೊರಗೆ ರಕ್ಷಿಸಿಡಲಾಗಿದೆ. 


ಇತ್ತೆ ಇ 
ಪ್ರಸ್ತುತ 


ಶಿವನನ್ನು ಲಿಂಗರೂಪದಲ್ಲಿ ಆರಾಧಿಸುವ ಪರಂಪರೆ 
ಬಹಳ ಪುರಾತನವಾದುದು. ಲಿಂಗಗಳಲ್ಲಿ ಚಲ, ಅಚಲ, 
ಚಲಾಚಲ ಎಂದು ಭೇದವಿದ್ದುದು ಶಿಲ್ಪಶಾಸ್ತ್ರಗಳಿಂದ 


ತಿಳಿದುಬರುತ್ತದೆ. ಇವುಗಳಲ್ಲಿ ಅಚಲಲಿಂಗ ಅಲ್ಲಾಡ 
ದಂತೆ ಒಂದೆಡೆ ಸ್ಥಾಪಿಸುವ ಮೂಲಕ ಸ್ಥಾವರ ಗುಣ 
ವನ್ನು ಪಡೆದಿದೆ.  ಆಂತೆಯೇ ಅದಕ್ಕೆ ಸ್ಥಾವರಲಿಂಗ 
ವೆಂಬ ಹೆಸರೂ ಇದೆ. ಪುರಾಣ ಮತ್ತು ಆಗನುಗಳು 
ಸ್ಥಾವರಲಿಂಗದಲ್ಲಿ ಮತ್ತೆ ಭಿನ್ನತೆ ಕಲ್ಪಿಸಿನೆ. ಲಿಂಗ 
ಪುರಾಣ, ವ್ಯಕ್ತ, ಅವ್ಯಕ್ತ, ವ್ಯಕ್ತಾವ್ಯಕ್ತ ಎಂದು ತ್ರಿವಿಧ 
ಲಿಂಗನನ್ನು ಹೇಳಿದೆ. ಅಲ್ಲಿಯೇ ವ್ಯಕ್ತವು ಸಕಲಾಕಾರ 
ವೆಂದೂ (ಶಿವಲೀಲಾ ಮೂರ್ತಿಗಳೆಂದೂ), ಅವ್ಯಕ್ತವು 
ಲಿಂಗನೆಂದೂ, ವ್ಯಕ್ತಾವ್ಯಕ್ತವು ಮುಖಲಿಂಗನೆಂದೊ 
ವಿವರಣೆಯಿದೆ (೧,೩) ಸುಪ್ರ ಭೇದಾಗವು ಸ್ವಯಂಭುವ, 
ಪೂರ್ವ (ಪುರಾಣ), ದೈವತ, ಗಾಣಪತ್ಯ, ಸುರ್ಯ ಆರ್ಷ, 
ರಾಕ್ಷಸ, ಮಾನುಷ, ಬಾಣ ಎಂದು ಒಂಬತ್ತು ಭೇದ 
ಗಳನ್ನು ಹೆಸರಿಸಿದೆ. ಸ್ಥಾವರಲಿಂಗಗಳಲ್ಲಿ ಹೆಚ್ಚಿನವುಗಳು 
ವ್ಯಕ್ತಾವ್ಯಕ್ತ ರೂಪದ ಮಾನುಷ ಲಿಂಗಗಳೇ ಆಗಿದ್ದು, 
ಅವುಗಳಲ್ಲಿ ಅಷ್ಟೋತ್ತರ ಶತಲಿಂಗ, 
ಧಾರಲಿಂಗ, ಶೈೈವೇಷ್ಟ್ರ್ಯಾಲಿಂಗ, ಮುಖಲಿಂಗ ಎಂಬ 
ಐದು ಪ್ರಭೇದಗಳಿವೆ. ಮುಖಲಿಂಗದಲ್ಲಿ ಮಾನುಷ 
ಮುಖ, ಲಿಂಗದೊಂದಿಗೆ ಹೊಂದಿಕೊಂಡಿರುತ್ತದೆ. 
ಇದು ಮನುಸ್ಯಾಕಾರದ ಶಿವನ ಪ್ರತೀಕ. ಈಗ ದೊರ 
ಕರುವ ಮೂಖಲಿಂಗಗಳಲ್ಲಿ ವಿಕಮುಖ, ಚತುಮರ್ಮಿಖ್ಯ 
ಮತ್ತು ಪಂಚಮುಖಗಳಿದ್ದು, ಅವು ಶಿವನ ಪಂಚಮುಖ 
ಗಳಾದ ವಾಮದೇವ, ತತ್ಪುರುಷ್ಕ ಅಘೋರ, 
ಸದ್ಯೋಜಾತ ಮತ್ತು ಈಶಾನಗಳೆಂದು ಭಾವಿಸಲಾಗು 
ತ್ನದೆ, 


ಸಹಸ್ರಲಿಂಗ; 


* ಉಪನ್ಯಾಸಕರು, ಜಿ.ಆ೦*.ಜಿ. ಕೆಲಾ ಹುಗೂ ವಾಣಿಜ್ಯ ಕಾಲೇಜು, ಇಂಡಿ-೫೮೬ «೦೯ 


೧೦೦ 


ಆದರೆ ಈಚಿಗೆ ಕೂಡಲದಲ್ಲಿ ದೊರಕಿರುವ ಅಪೂರ್ವ 
ಮುಖಲಿಂಗ ಇವೆಲ್ಲಕ್ಕಿಂತ ಭಿನ್ನವಾಗಿ ನಿಶಿಷ್ಟೆ ವಾಗಿದೆ. 
ಅಖಂಡ ಕರಿಕಲ್ಲಿನಲ್ಲಿ ಕಡೆದ ಈ ಬೃಹತ್‌ ಲಿಂಗಕ್ಕೆ 
ಪಾಣೀಪೀಠವಿಲ್ಲ. ಇಷ್ಟಲಿಂಗದ ಆಕಾರದಂತಿರುವ ಈ 
ಲಿಂಗದ ತಳಭಾಗ ಸಮತಟ್ಟಾಗಿದೆ. ಸುಮಾರು 
ಎರಡೂವರೆ ಆಡಿ ಎತ್ತರ, ಒಂಬತ್ತು ಅಡಿ ವೃತ್ತಾಕಾರ 


ಅದರ ಮೇಲೆ ರುದ್ರ ಭಾಗದಲ್ಲಿ ೪೦ ಲಿಂಗಗಳ ೪ ಸಾಲು 
ಗಳಿವೆ. ಕೆಳಗಿನಿಂದ ಮೇಲೆ ಹೋದಂತೆ ಇಲ್ಲಿನ ಮುಖ 
ಮತ್ತು ಲಿಂಗಗಳು ಸಣ್ಣವಾಗುತ್ತ ಹೋಗಿವೆ. ಈ 
ವಿಶಿಷ್ಟ ಅಪೂರ್ವ ಲಿಂಗದ ಮೇಲೆ ೧೬೮ ಮುಖಗಳು, 
೧೬೦ ಲಿಂಗಗಳು ಸೇರಿ ಒಟ್ಟೂ ೩.೨೮ ಮುಖಗಳಾಗು 
ವೆ. ಇಲ್ಲಿನ ಮುಖಲಿಂಗದ ಮುಖಗಳ ಸಾಂಕೇತಿಕತೆ, 


ಹ 


ವಾದ ಈ ಲಿಂಗದ ಸುತ್ತಲೂ ಮಾನುಷಮುಖ ನುತ್ತು ಇಲ್ಲವೆ ಪೂರ್ವಾಪರ ಏನು ? ಎಂಬುದು ಗೊತ್ತಾಗು 
ಲಿಂಗಗಳು ಹೀಗಿವೆ, ಕೆಳಭಾಗದಲ್ಲಿ ಅಂದರೆ ಬ್ರಹ್ಮ ವುದಿಲ್ಲ. ಕೂಡಲದಂಥ ಪವಿತ್ರ ಕ್ಷೇತ್ರದಲ್ಲಿ ದೊರಕಿರುವ 
ಭಾಗದಲ್ಲಿ ಬಿಡಿಬಿಡಿಯಾಗಿ ಲಿಂಗದ ಸುತ್ತ ಎಂಟು ಪ್ರಸ್ತುತ ಆಪೂರ್ವ ಮುಖಲಿಂಗದ ಮೇಲೆ ನಮ್ಮ 
ಮಾನುಷ ಮುಖಗಳು. ಅದರ ಮೇಲೆ ವಿಷ್ಣು ಭಾಗದಲ್ಲಿ ಇತಿಹಾಸಕಾರರು, ವಾಸ್ತುಶಿಲ್ಪ ಶಾಸ್ತ್ರಜ್ಞರು ಬೆಳಕಿ 
ಒತ್ತಾಗಿ ೪೦ ಮುಖಗಳ ೪ ಸಾಲುಗಳು ; ಇನ್ನೂ ಜೆಲ್ಲಬೇಕಾಗಿದೆ. 

ಗ್ರೆಂಥಯಣ 


ಇತಿಹಾಸ ದರ್ಶನ 


i Gopinath Rao, T.A. : Elements of Hindu Iconography Vol. 11, part 1, Delhi-1968 
2 Jitendranath Banerjea: The Development of Hindu Iconography, Delhi-1974 
೩ ರಾನುಚಂದ್ರೆರಾನ್‌, ಎಸ್ಕೆ; ನೂರ್ತಿಶಿಲ್ಪ ನೆಲೆ-ಹಿನ್ನೈಲೆ ಬೆಂಗಳೊರು-೧೯೭೫ 


೧೦೧ 


